ಕರ್ನಾಟಕ ವಿಧಾನ ಪರಿಷತ್ತು 


ಸ 
he 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


~ 1041 (143) 
| | ಸದಸ್ಯರ ಹೆಸರು ಶ್ರೀ ಶಶೀಲ್‌ ಜಿ. ನಮೋಶಿ (ಶಿಕ್ಷಕರ ಕ್ಷೇತ್ರ) 
ಉತ್ತರಿಸುವ ದಿನಾಂಕ 07.೦3.2022. 
ಉನ್ನತ ಶಿಕ್ಷಣ; ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ, 
ಉತ್ತರಿಸುವ ಸಚಿವರು ವಿಜ್ಞಾನ ಮತ್ತು ತಂತ್ರಜ್ಞಾನ ಹಾಗೂ ಕೌಶಲ್ಯಾಭಿವೃದ್ಧಿ ಸಚಿವರು. 


ಪ್ರಶ್ನ 


ಉತ್ತರ 


ರಾಜ್ಯದಲ್ಲಿರುವ ಸರಕಾರಿ ಪ್ರಥಮ ದರ್ಜೆ ಕಾಲೇಜುಗಳ 
ಸಂಖ್ಯೆ ಎಷ್ಟು; | 


ರಾಜ್ಯದಲ್ಲಿ 440'ಸರಕಾರಿ ಪ್ರಥಮ ದರ್ಜೆ ಕಾಲೇಜುಗಳಿವೆ. 


ಎಲ್ಲಾ ಪ್ರಥಮ ದರ್ಜೆ ಕಾಲೇಜುಗಳಿಗೆ ಸ್ವಂತ 
ಕಟ್ಟಡಗಳು ಇವೆಯೇ; 


ಇಲ್ಲದಿದ್ದಲ್ಲಿ ಎಷ್ಟು ಕಾಲೇಜುಗಳಿಗೆ ಯಾವ ಕಾರಣದಿಂದ 
ಸ್ವಂತ ಕಟ್ಟಡಗಳಿರುವುದಿಲ್ಲ, (ಜಿಲ್ಲಾವಾರು ಮಾಹಿತಿ 
ನೀಡುವುದು) 


ಇ) 


64 ಕಾಲೇಜುಗಳಿಗೆ ಸ್ವಂತ ಕಟ್ಟಡಗಳಿಲ್ಲ. 

27 ಸರ್ಕಾರಿ ಪದವಿ ಕಾಲೇಜುಗಳಿಗೆ ನಿವೇಶನ ಲಭ್ಯವಿರುವುದಿಲ್ಲ. 
37 ಸರ್ಕಾರಿ ಪದವಿ ಕಾಲೇಜುಗಳಿಗೆ ಸ್ವಂತ ಕಟ್ಟಡವಿರುವುದಿಲ್ಲ. 
37 ಕಾಲೇಜುಗಳ ಪೈಕಿ 24 ಕಾಲೇಜುಗಳ ಕಟ್ಟಡ 
ಕಾಮಗಾರಿಗಳು ವಿವಿಧ ಹಂತದ ಪ್ರಗತಿಯಲ್ಲಿರುತ್ತವೆ. ಸ್ವಂತ 
ಕಟ್ಟಡಗಳಿಲ್ಲದ ಕಾಲೇಜುಗಳ ಪಟ್ಟಿಯನ್ನು ಅನುಬಂಧದಲ್ಲಿ 
ಲಗತ್ತಿಸಿದೆ. 


'| ಸ್ವಂತ ಕಟ್ಟಡಗಳನ್ನು ನಿರ್ಮಿಸಲು ಅಗತ್ಯವಿರುವ 
ಅನುದಾನ ಎಷ್ಟು? 


ಸಂಖ್ಯೆ: ಇಡಿ 56 ಹೆಚ್‌ಪಿಸಿ 2೦22. 


ಮಾಡಲಾಗುತ್ತಿದೆ. 


ಪ್ರಸ್ತತ - ಹೊಸ ಕಟ್ಟಡ ನಿರ್ಮಿಸಲು ಅರ್ಥಿಕ 
ನಿರ್ಬಂಧವಿರುವುದರಿಂದ ಮುಂದುವರೆದ ಕಾಮಗಾರಿಗಳಿಗೆ 
ಮಾತ್ರ ನಿಯಮಾನುಸಾರ ಅನುದಾನ ಬಿಡುಗಡೆ 


(ಡಾ: ಅಶ್ವಥ್‌ ಯಣ ಸಿ.ಎನ್‌) 
ಉನ್ನತ ಶಿಕ್ಷಣ, ಮಾಹಿತಿ ತಂತ್ರಜ್ಞಾನ ಮತ್ತು 
ಜೈವಿಕ ತಂತ್ರಜ್ಞಾನ, ವಿಜ್ಞಾನ ಮತ್ತು 
ತಂತ್ರಜ್ಞಾನ ಹಾಗೂ "ಕೌಶಲ್ಯಾಭಿವೃದ್ಧಿ ಸಚಿವರು. 


